ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1787 
Bd ಶ್ರೀ ಆರ್‌. ಬಿ. ತಿಮ್ಮಾಪೂರ (ವಿಧಾನ ಸಭೆಯಿಂದ 
ಸದಸ್ಯರ ಹೆಸರು ಚುನಾಯಿತರಾದವರು): 
ಉತ್ತರಿಸಬೇಕಾದ ದಿನಾಂಕ 14-03-2022 
ಹ ಮಾನ್ಯ ಇಂಧನ ಹಾಗೂ ಕನ್ನಡ 
ಉತ್ತರಿಸುವ ಸಜಿವರು. ಮತ್ತು ಸಂಸ್ಕೃತಿ ಸಚಿವರು 
ಪ್ರಶ್ನೆ | ಉತ್ತರ 
ಅ) | ಶಿವಮೊಗ್ಗ ಜಲ್ಲೆ ಸೊರಬ ಶಿವಮೊಗ್ಗ ಜಲ್ಲೆ ಸೊರಬ ತಾಲ್ಲೂಸು 
ತಾಲ್ಲೂಕು ಕುಪ್ಪಗಡ್ನೆ ಗ್ರಾಮದಲ್ಲಿ | ಕುಪ್ಪಗಡ್ನೆ ಗ್ರಾಮದಲ್ಲಿ ನೂತನವಾಗಿ 
ಹಿಂದಿನ ಅವಧಿಯಲ್ಲಿ 110/11 | 1*10ಎ೦ಿಎ, 110/11 ಕೆವಿ ವಿಮ್ಯತ್‌ ಉಪ 


$ೆ.ವಿ. USS 
ಮಂಜೂರು ' 
ವಿಜವೇ; 


ಸಬ್‌ ಸ್ಟೇಷನ್‌ 
ಮಾಡಿರುವುದು 
“+ 


ಗ್ರಾಮದಲ್ಲಿ---110- ಕೆ.ವಿ ಸ್ಟೇಷನ್‌" 


ಹಾಗಿದ್ದಲ್ಲಿ, ಇಲ್ಲಿಯವರೆಗೆ ಸದರಿ] 


ಅಳವಡಿಸದಿರುವುದು 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ 


ಬಂದಿದ್ದಲ್ಲಿ, ಯಾವ ತಮ 
ಕೈಗೊಂಡಿದೆ; (ವಿವರ ನೀಡುವುದು) 


ಕೇಂದ್ರವನ್ನು ನಿರ್ಮಿಸುವ ಹಾಗೂ ತೋಗರ್ಸಿ 
ವಿದ್ಯುತ್‌ ಉಪಕೇಂದ್ರದಿಂದ ಕುಪ್ಪಗಡ್ಡೆ ವರೆಗೆ ಡಿ.ಸಿ. 
ಗೋಪುರಗಳ ಮೇಲೆ ಸುಮಾರು 11.648 ಕಿ.ಮೀ. ಏಕೆ 
ಪ್ರಸರಣ ಮಾರ್ಗವನ್ನು ನಿರ್ಮಿಸುವ. 


ಪ್ರಸ್ತಾವನೆಯ" ಕವಿಪ್ರನಿನಿಯ” 71ನೇ ತಾಂತಿಕ 


ಸಮನ್ನಯ ಸಮಿತಿ 
ಅನುಮೋದನೆಗೊಂಡಿರುತ್ತದೆ.- 


ಸದರಿ ವಿದ್ಯುತ್‌ ಉಪಕೇಂದ್ರವನ್ನು ಸ್ಥಾಪಿಸಲು 
ಅಗತ್ಯವಿರುವ" 200 ಎಕರೆ ಜಾಗವು ಗ್ರಾಮೀಣ ! 
ಅಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯಿಂದ ಕರ್ನಾಟಕ ವಿದ್ಯುತ್‌ ಪ್ರಸರಣ 


ಸಭೆಯಲ್ಲಿ 


ನಿಗಮ ಮವಿಯಮಿತಕ್ಕೆ ಹಸ್ತಾಂತರಗೊಂದಡಿದ್ದು, 
ಪ್ರಸ್ತುತ ಸದರಿ ಜಾಗವು ಕವಿಪ್ರವಿನಿ 
ಸುಪರ್ದಿಯಲ್ಲಿರುತ್ತದೆ. 

110/11 ಕೆವಿ ಕುಷೃಗಡ್ಗೆ ವಿದ್ಯುತ್‌ 
ಉಪಕೇಂದ್ರಕ್ಕೆ ತೊಗರ್ಸಿ ವಿದ್ಯುತ್‌ 


ಉಪಕೇಂದ್ರದಿಂದ 110 ಕವಿ ವಿದ್ಯುತ್‌ ಪ್ರಸರಣ 
ಮಾರ್ಗವನ್ನು . ನಿರ್ಮಿಸಲು ಉದ್ದೇಶಿಸಲಾಗಿದೆ. 
ಸದರಿ ವಿದ್ಯುತ್‌ ಪ್ರಸರಣ ಮಾರ್ಗವು 11.648 ಕಿ.ಮೀ. 
ಎಗೂ 22 ಮೀಟರ್‌ ಅಗಲ ಕಾರಿಡಾರ್‌ 
ಒಳಗೊಂಡಿಯ್ದು, 6.048 ಹೆಕ್ಟರ್‌ ಸಾಮಾಜಿಕ ಅರಣ್ಯ 
ಪ್ರದೇಶದಲ್ಲಿ ಹಾದುಹೋಗುವುದರಿಂದ ಅರಣ್ಯ 
ಇಲಾಖೆಯ ಅನುಮತಿಗಾಗಿ ಪ್ರಸಾವನೆಯನ್ನು 
ಈಗಾಗಲೇ ದಿನಾಂತ: 07.02.2019ರಲ್ಲಿ 
ಸಲ್ಲಿಸಲಾಗಿತ್ತು. 


ಗೆ 
ಟಿಯು 


2- 


| ಅರಣ್ಯ ಇಲಾಖೆ ವತಿಯಿಂದ ಅಗತ್ಯವಿರುವ 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, | 


ಅರಣ್ಯ ಭವನ, ಬೆಂಗಳೂರು ರವರು ಸದೆರಿ 
ಪ್ರಸ್ತಾವನೆಯನ್ನು ಮುಖ್ಯ . ಅರಣ್ಯ 
ಸಂರಕಣಾಧಿಕಾರಿಗಳಿಗೆ ಪರ್ಯಾಯ ಮಾರ್ಗವನ್ನು 
ಸೂಚಿಸುವಂತೆ : ತಿಳಿಸಿದ್ದು ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ರವರು ವಲಯ 
ಅರಣ್ಯಾಧಿಕಾರಿ, ಸೊರಬ ರವರಿಗೆ ಪರ್ಯಾಯ 
ಜಾಗದ ಮಾಹಿತಿಯನ್ನು ಪಡೆಯುವಂತೆ 
ತಿಳಿಸಿರುತ್ತಾರೆ. 


ಪುಸ್ತುತ ಪರ್ಯಾಯ ಮಾರ್ಗವು 
ಲಭ್ಯವಿರುವುದಿಲಬೆಂದು ತಿಳಿದು ಬಂದಿರುತ್ತದೆ. 
ಉದ್ದೇಶಿತ 110 ಕೆ.ವಿ. ವಿದ್ಯತ್‌ ಕಾರಿಡಾರ್‌ ಸಲ್ಲಿ 
ಒಟ್ಟು 384 ಫಲಾನುಭವಿಗಳು "ಅರಣ್ಯ 
ಭೂಮಿಯನ್ನು ಸಾಗುವಳಿ ಮಾಡುತ್ತಿದ್ದು, ಅರಣ್ಯ 
ಹಕ್ಕು ಸಮಿತಿಗೆ ಜಾಗದ ಮಂಜೂರಾತಿಗಾಗಿ ಅರ್ಜಿ 
ಸಲ್ಲಿಸಿರುತ್ತಾರೆ. 


i K 
ಅರಣ್ಯ ಹಕ್ಕು ಸಮಿತಿ ಸಭೆಯು ಸದರಿ 


-ಈರ್ಜಿಗಳನ್ನು - - "ತಿರಸ್ಕರಿಸಿದ್ದು... ಹೆಚ್ಚಿನ... 


ದಾಖಲಾತಿಗಳಿದ್ದಲ್ಲಿ ಮೂರು. ತಿಂಗಳೊಳಗೆ 
(ದಿನಾಂಕ 18-12-2021 ರೊಳಗೆ) ಮೇಲ್ಮನವಿ 
ಸಲ್ಲಿಸಲು ' ಅರ್ಜಿದಾರರಿಗೆ ಸೂಚಿಸಿರುತ್ತಾರೆ. 
ಇಲ್ಲಿಯವರೆಗೆ ಯಾವುದೇ ಮೇಲ್ಗನವಿ ಅರ್ಜಿಗಳು 
ಶಿವಮೊಗ್ಗ ಜಿಲ್ಲಾಧಿಕಾರಿಯವರ: ಫಛೇರಿಯಲ್ಲಿ 
ಸಲ್ಲಿಕೆಯಾಗಿರುವುದಿಲ್ಲ. ಈ ಹಿನ್ನಲೆಯಲ್ಲಿ ೯8 


(Forest Rights Ac) ಪ್ರಮಾಣ ಪತ್ರ ' ನೀಡುವಂತೆ | 


ಕವಿಪುವಿನಿ ವತಿಯಿಂದ ಜಿಲ್ಲಾಧಿಕಾರಿ ಗಳಿಗೆ 
ಮನವಿಯನ್ನು ಮರುಸಲ್ಲಿಸಲಾಗಿದ್ದು, ಪರಿಶಿಷ್ಟ 
ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಛೇರಿ, ಪರಿಶಿಷ್ಟ 
ವರ್ಗಗಳ ಕಲ್ಯಾಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ ರವರು 
FRA’ Certificate ನೀಡಬಹುದೆಂದು 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ರವರಿಗೆ 
ಅಭಿಪ್ರಾಯಿಸಿ ಪತ್ರ: ದಿನಾಂಕ 11-1-2022 ರಲ್ಲಿ 
ತಿಳಿಸಿದ್ದು, ಜಿಲ್ಲಾಧಿಕಾರಿ ಶಿವಮೊಗ ರವರು 
ದನಾಂಕ 14-2-2022 ರಂದು ಎಫ್‌.ಆರ್‌.ಐ. 
ಪ್ರಮಾಣಪತ್ರವನ್ನು ನೀಡಿರುತ್ತಾರೆ. 


ಕಾರ್ಯವಿರ್ವಾಹಕ ಇಂಜಿನಿಯರ್‌ (ಎ), ಬೃಹತ್‌ 
ಕಾಮಗಾರಿ ವಿಭಾಗ, ಶಿವಮೊಗ್ಗ ರವರು ಎಫ್‌.ಆರ್‌.ಐ. 
ಪ್ರಮಾಣಪತುದೊಂದಿಗೆ ಬಿಪರಪಾದ ವರದಿಯನ್ನು 
ಉಪ ಅರಣ್ಯಸಂರಕ್ಷಣಾಧಿಕಾರಿ, ಸಾಗರ ರವರಿಗೆ 


ಅನುಮೋದನೆ ದೊರಕಿಸಿಕೊಡುವಂತೆ" ದಿನಾಂಕ: 


15-2-2002 ರಂದು ` ಪ್ರಸ್ತಾವನೆ ಸಲ್ಲಿಸಿದ್ದು 
3 


pe 


3 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ರವರು 


ದಿನಾಂಕ '3-3-2022 "ರಂದು ಮುಖ್ಯ ಅರಣ್ಯ. 


ಸಂರಕಣಾಧಿಕಾರಿ, ಶಿವಮೊಗ್ಗ ರವರಿಗೆ 
ಅನುಮೋದನೆಗಾಗಿ ಸಲ್ಲಿಸಿರುತ್ತಾರೆ. 


ಅರಣ್ಯ ಇಲಾಖೆಯಿಂದ ಅನುಮೋದನೆ 
ದೊರೆತ ನಂತರ ಕವಿಪ್ರನಿನಿಯು ನಿಯಾಮಾನುಸಾರ 
ಮುಂದಿನ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿದೆ: 


ಸೊರಬ ತಾಲ್ಲೂಕಿನಾದ್ಯಂತ 
ಯಾವೆ ಯಾವ ಸ್ಮಳದಲ್ಲಿ 
ಹೈಸ್ಟೀಡ್‌ ಕರೆಂಟ್‌ ವಿರಂತರ 
ಜ್ಯೋತಿ ಯೋಜನೆ ಹಾಗೂ 
ಬಾಗ್ಯಜ್ಯೋತಿ ಯೋಜನೆ 


ಅಳವಡಿಸಲಾಗಿದೆ? (ವಿವರ 


ನೀಡುವುದು) £ 


* ಸೊರಬ ತಾಲ್ಲೂಕು ಸೇರಿದಂತೆ. ಮೆಸ್ಕಾಂ 


ವ್ಯಾಪ್ತಿಯಲ್ಲಿ "ನಿರಂತರ ಜ್ಯೋತಿ 
ಯೋಜನೆಯನ್ನು 
ಅನಮುಷ್ಠಾನಗೊಳಿಸಿರುವುದಿಲ್ಲ. 


« ಆದಾಗ್ಯೂ, ಕೇ೦ದ್ರ ಸರ್ಕಾರದ ದೀನ ದಯಾಳ್‌ 
ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಡಿ 
ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ರಾಮೀಣ ಫೀಡರ್‌ 
ಗಳಲ್ಲಿ ಕೃಷಿ ಹಾಗೂ ಕೃಷಿಯೇತರ 


-—ಸ್ಮಾಪಠಗಳನ್ನು--ಜೇರ್ಪಡಿಸಲು-- “ಫೀಡರ್‌: 


ಬೇರ್ಪಡಿಸುವಿಕೆ" ಕಾಮಗಾರಿಯನ್ನು 
. ಅನುಷ್ಠಾನಗೊಳಿಸಲಾಗಿರುತುದೆ. 
-° ಸಾಗರ ವಿಭಾಗದ, ಸೊರಬ ಉಪವಿಭಾಗದಲ್ಲಿ 
ದೀನ ದಯಾಳ್‌ ಉಪಾಧ್ಯಾಯ ಗ್ರಾಮ 


| 


ಜ್ಯೋತಿಯಡಿ 9 ಸಂಖ್ಯೆಯ ಹಾಗೂ ಶಿಕಾರಿಪುರ 


ಬಿಭಾಗ,' ಆನವಟ್ಟಿ ಉಪವಿಭಾಗದಲ್ಲಿ 4 
ಸಂಖ್ಯೆಯ ಹೀಗೆ ಸೊರಬ ತಾಲೂಕಿನಲ್ಲಿ ಒಟ್ಟು 
13 ಸಂಖ್ಯೆಯ 11 ಕೆವಿ ನಿರಂತರ ಜ್ಯೋತಿ 
(ಕೃಷಿಯೇತರ) ಮಾರ್ಗಗಳನ್ನು ರಚನೆ 
ಮಾಡಲಾಗಿರುತ್ತದೆ. ಗ್ರಮವಾರು ವಿವರಗಳನ್ನು 
"ಅನುಬಂಧದಲ್ಲಿ ಒದಗಿಸಲಾಗಿದೆ. 

*" ಮುಂಧುವರಿದು, ಸೊರಬ ತಾಲೂಕಿನಲ್ಲಿ ಕೇಂದ್ರ 
ಸರ್ಕಾರದ ದೀನ ದಯಾಳ್‌ ಉಪಾಧ್ಯಾಯ ಗ್ರಾಮ 
ಜ್ಯೋತಿ ಯೋಜನೆಯ ಗ್ರಾಮಿಣ 
ವಿದ್ಯುದ್ದೀಕರಣ ಘಟಕದಡಿ 1457 ಸಂಖ್ಯೆಯ 


ಬಿ.ಪಿ.ಎಲ್‌ ಮನೆಗಳಿಗೆ ವಿದ್ಯತ್‌ ಸಂಪರ್ಕ 


ಕಲ್ಪಿಸಲಾಗಿರುತ್ತದೆ. 


ಸ೦ಖ್ಯೆ: ಎನರ್ಜಿ 59 ಇಬಿಎಸ್‌ 2022 


( ಮ 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಆರ್‌.ಬಿ.ತಿಮ್ಮಾಪೂರ ರವರ ಚುಕ್ಕೆ. 
ಗುರುತಿಲ್ಲದ ಪುಶ್ನೆ ಸ೦ಖ್ಯೆ 1787ಕೆ ಅನುಬಂಧ 


ದೀನ ದಯಾಳ್‌ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಡಿ ಸೊರಬ ತಾಲ್ಲೂಕು, 
ಸೊರಬ ಮತ್ತು ಆನವಟ್ಟಿ ಉಪವಿಭಾಗಗಳ ಬ್ಯಾಪ್ತಿಯಲ್ಲಿ ಚಾಲನೆಗೊಂಡಿರುವ. 11 


ಕೆ.ವಿ ಮಾರ್ಗಗಳ ವಿವರ 
ವಿದ್ಯುತ್‌ 11 48.ವಿ | 
ಕ್ರ.ಸಂ | ವಿತರಣಾ ಮಾರ್ಗದ | ಗ್ರಾಮಗಳ ಗ್ರಾಮಗಳ ಹೆಸರು 
ಉಪಕೇಂದ್ರ ಹೆಸರು ಸಂಖ್ಯೆ | 
ಸೊರಬ ಉಪವಿಭಾಗ 
.ಮರೂರು, ನಡಹಳ್ಳಿ, ಚೀಲನೂರು, ಜೀಡಗೆರೆ, 
" ಹಾಲಘಟ್ಟ, ಕರಡಿಗೆರೆ, ತಾವರೆಹಳ್ಳಿ, ಯಲಸಿ, 

1 ಕಡಸೂರು 19 ತಂಡಿಗೆ, ಕಡಸೂರು, ಕೋಣನಮನೆ, ಜ೦ಬೆಹಳ್ಳಿ, 
ಜೌಡಿಕೊಪ್ಪ, ಕಡೇಗದ್ದೆ, ಅಬಸಿ, ಕಾಸರಗುಪ್ನೆ, 
ಗೊಗೆಹಳ್ಳಿ, ಗುಂಡಶೆಟ್ಟಿಕೊಪ್ಟ, ಕಕ್ಕರಸಿ 
ಹಳೇಸೊರಬ, ಜ೦ಗಿನಕೊಪ್ಪ, ಗೌರಿಕೆರೆಮರ, 

Mon. |ಚಿತ್ರಟೈಿಹಳ್ಳಿ ಬಿಳವಗೋಡು. ಕುದುರೆಗಣಿ, 
ಸೊರಬ ಕಂತನಹಳ್ಳಿ, ಬಳ್ಳಿಬೈಲು, ಸಾರೆಮರೂರು, 

2 ಗುಡುವಿ 17 | ತ್ಯಾವಗೋಡು, ಸಾರಕೊಪ್ಪ, ದುಗಿ ಹೊಸೂರು, 
ಸಂಪಿಗೆಹಳ್ಳಿ, ಗುಡವಿ, ಗುಡಬಿ ಪಕ್ನಿಧಾಮ, ' 
ಹುಟೆಮರಡಿ. ಓಟೂದು 

- ಕಪ್ಪ! ಗಳಲೆ, ಹಾಲಗಳಲೆ, ಹೆಗ್ಗೋಡು; ಚಿಮನೂರು, 

3 ಶಿಗಾ 14 ಕುಳವಳ್ಳಿ, ಕುಂಬತ್ತಿ, ಕಾನುಗೋಡು, ಮಳಲಗದೆ, 

೧ ಕೊಂಡಗಳಲೆ, ಕೋಳಿಸಾಲು, ಪುರ, ಸಾಗದೆ, 
ಕಟ್ಟಿನಕೆರೆ, ಬೈರೇಕೊಪ್ಪ 
110/11 ಕವಿ ಹೆಸರಿಕೊಪ್ಪ, ಕೆರೆಕೊಪ್ಪ, ಇಂಡಿಹಳ್ಳಿ, 

4 ಸಂಡ ಚಿಟ್ಕೂರು 1 | ಮಳಲಿಕೊಪ್ಪ, ಚಿಟ್ಕೂರು, ಶಾಡಲಕೊಪ್ಪ, ಹೆಸರಿ 
ಕೊಡಕಣಿ, ರೊಟ್ಟೆಗೆರೆ, ಅಂಡಿಗೆ, ಚನ್ನಾಪುರ, 

5 110/11 8 ಕುಮ್ಮೂದರು ಶಿವಪುರ, ಬೆದವಟ್ಟೆ, ಮಾವಲಿ, ಶ್ಲಾಂತಗೇರೆ, 

ಸೂರಬ 16 ಉರಗನಹಳ್ಳಿ, ದೇವತಿಕೊಪ್ಪ, ಹರೂರು, 

6 ಮನನೆ ತಾವರೆಕೊಪ್ಟ, ಯಲವಲ್ಲಿ, ಕಾಸ್ಟಾಡಿಕೊಪ್ಪ, 

ಆ ಮನಸೆ, ಜಿರಲೆಕೊಪ್ಸ, 
7 110/11ಕೆವಿ ಕವಡಿ g ಹಿರೇಕಸೇವಿ, ಚಿಕ್ಕಸೇರಿ, ಕವಡಿ, ಕುಂದಗಸವಿ, ಶಿಗ್ಗಾ, 
ಶಿರಾಳಕೊಪ್ಪ ಚಿಕೃಸುವಿ ಛತುದಳಿ, ಕೋಲ್ಲುಣಿಸಿ, ಬಿಳವಾಣಿ, ಸುತ್ತುಕೋಟೆ 
ವಿಸರಾಣಿ, ತಲ್ಮಾಲ್‌ಕೊಪ್ಪ, ಬಿ.ದೊಡ್ಲೇರಿ, ಅಮಚಿ, 
ಹೊಳೆಕೊಪ್ಪ, ಬರಗಿ, ಕೈಸೋಡಿ, ಮೈಸಾವಿ, ಕಾನಳ್ಳಿ, 
110/11 ಕವಿ ಬಿ.ಸಾಗದೆ, ಖರ್ಜಿಕೊಪ್ಪ, ಉಳವಿ, ಹೊಡಬಟ್ಟೆ, 
8 ಇರಬ "ಉಳಿ 24 '| ಹೊರಬೈಲು, ದಳವಾಯಿ ಹೊಸಕೊಪ್ಪ, ಚರಂತಿ 
~ ಹೊಸಕೊಪ್ಪ, ಕೆರೆಕೊಪ್ಪ, ಬನದಕೊಪ್ಪ, 
ಕ್ಯಾಸನೂರು, ಉಮಟಿಗಡ್ಲೆ, ಭದ್ರಾಪುರ, ದೂಗೂರು; 
ಹಲಸಿನಕೊಪ್ಪ, ಹೊರಬೈಲು ಕೊಪ್ಪ, 


ವಿದ್ಯುತ್‌ 1 ಕೆ.ವಿ 
ಕ್ರಸಂ | ವಿತರಣಾ ಮಾರ್ಗದ ಗ್ರಾಮಗಳ ಗ್ರಾಮಗಳ ಹೆಸರು 
ಉಪಕೇಂದ್ರ ೨ 5 
- ಕೆತವಾಯಿ, ತೋರಗೊಂಡನಕೊಪ್ಪ, 
ಹೊಳೆಮರೂರು, ಅಂದಬಳಿ, ಬಾಡದಬೈಲು, 
110/118) ಹೊಸಕೊಪ್ಪ, ಹಳೆಮರೂರು, ಚಂದ್ರಗುತಿ, 
ಚಂದಗುತಿ ಚಂದಗುತ್ತಿ 20 ನವನಗರ, ಗುಂಜನೂರು, ಅಂಕರವಳ್ಳಿ, ಬಸಿಕೊಪ್ಪ; 
ಬ ಕರೆಹೊಂಡ, ಹುಲ್ಲಿಕೊಪ್ಪ, ಹೆಚ್ಚೆ. ತಟ್ಟಿಕೆರೆ. ಬಂದಿಗೆ, 
ವಕ್ಕಲಕೊಪ್ಪ, ಚಿಕಮಾಕೊಪ್ಪ, 
& | ಹೊಳೆಜೋಳದಗುಡೆ 
ಒಟ್ಟಿ 126 
ಆನವಟ್ಟಿ ಉಪವಿಭಾಗ . 
ವಿದ್ಯುತ್‌ 113ೆ.ವಿ | 
ಕ್ರ. ವಿತರಣಾ ಮಾರ್ಗದ ಗ್ರಾಮಗಳ ಗ್ರಾಮಗಳ ಹೆಸರು 
ಉಪಕೇಂದ್ರ ಹೆಸರು 5 
110/11 ಕೆ.ವಿ ಎಫ್‌-13- 5 ಗುಡುಗಿನಕೊಪ್ಪ, ಚಿಕೃಬ್ಮೂರು, ಚಾಟಿಕೊಪ್ಪ, 
 ಕೋಟಿಪುರ ಗುಡುಗಿನಕೊಪ್ಪ ಕಾನುಕೊಪ್ಪ-ಹೊಸೂರು. | 
01 RA ಫೋಟಿಪುರ, ನೇರಿಗೆ, ಮಲ್ಗಾಪುರ, ಅಗಸನಹಳ್ಳಿ” 
ಫೋಟಿಪು ರ್ರ" ಟಿ ಪು: 5 9 1ದ್ಯಾರಹಳಿ ತೊರವಂದ, ಮೂಡಿ, ದೊಡಿಸೊಪ್ಪ, 
ನೆಲ್ಲಿಕೊಪ್ಟ, ನ 
R (ಅಗಸನಹಳ್ಳಿ J Won 
- - ಎಪ್‌-10 - - ಗಿಡಿವಾಲ ಹಂಚಿ, ಸಿಕೇಮಾಗಡಿ, ಗಂಗವಳ್ಳಿ, 
110/11 3ೆ.ವಿ ಹಂಚಿ 12 ಚಿಕ್ಕಿಡಗೋಡು, ಹಿರೇಣಡಗೋಡು, ವೃತಿಕೊಪ್ಪ, 
| ಕೋಟಿಪುರ ನಗವಾಡಿ) | ತೆವರತೆಪ್ಪ, ನೆಗವಾಡಿ, ಎಸ್‌ಎನ್‌. ಕೊಪ್ಪ, ತತ್ತೂರು, 
" . ಕುಂಬಾರಕೊಪ್ಪ, ಹಿರೇಕಬ್ಯೂರು. 
, ಭಾರಂಗಿ, ಗುಡ್ಮದಬೆಣಿಗೆರೆ. . ಹಳ್ಳದಬೆಣ್ಮೆಗೆರೆ, 
110/11 ಕೆ.ವಿ ಎಫ್‌-11 - 12 ಯಲಿವಾಳ, ಜೋಗಿಹಳ್ಳಿ, ಹಿರೇಚೌಟಿ, ಚಿಕೃಚೌಟಿ, 
'ಭಾರಂಗಿ ಕಮನಪಳಿ ಚೆಲವಂತನಕೊಪ್ಪ, ಕುಣೆತೆಪ್ಪ, ಎಣ್ಮ್ಣೆಕೊಪ್ಪ, 
' . ಹುಣಸವಳಿ, ತಲ್ಲೂರು. 
ಒಟ್ಟು 38 


